ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಹದಿಮೂರನೇ ಅಧಿವೇಶನ) 
(ಮುಂದುವರೆದ ಉಪವೇಶನಗಳು) 
ಕಾರ್ಯಕಲಾಪಗಳ ಪಟ್ಟಿ 


ಬುಧವಾರ, ದಿನಾ೦ಕ 22ನೇ ಮಾರ್ಚ್‌, 2017 
(ಸಮಯ: ಬೆಳಿಗ್ಗೆ 10.30 ಗಂಟೆಗೆ) 


| 1. ಪ್ರಶ್ನೋತ್ತರ ಫ 


ಅ) ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು 
ಆ) ತಡೆಹಿಡಿಯಲಾದ ಪ್ರಶ್ನೆಗಳು :- 


|) ದಿನಾಂಕ:21.03.2017ರ ಎಂಟನೇ ಪಟ್ಟಿಯಿಂದ 
ತಡೆಹಿಡಿಯಲಾದ ಶ್ರೀ ಅಬ್ಬಯ್ಯ ಪ್ರಸಾದ್‌ 
ಬ. ೫ 


ಅವರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 106 (603) 


2) ದಿನಾಂಕ:21.03.2017ರ ಎಂಟನೇ ಪಟ್ಟಿಯಿಂದ 
ತಡೆಹಿಡಿಯಲಾದ ಶ್ರೀ ಯಶವಂತರಾಯಗೌಡ 
ಪಾಟೀಲ್‌ ಅವರ ಚುಕ್ಕೆ ಗುರುತಿನ ಪ್ರಶ್ನೆ 
ಸಂಖ್ಯೆ 110 (1563) 


3) ದಿನಾಂಕ:20.03.2017ರ ಏಳನೇ ಪಟ್ಟಿಯಿಂದ 
ವರ್ಗಾವಣೆಗೊಂಡ ಶ್ರೀ ಜೆ.ಆರ್‌. ಲೋಬೋ 


ಅವರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 93 (1233) 


4) ದಿನಾಂಕ:20.03.2017ರ ಏಳನೇ ಪಟ್ಟಿಯಿಂದ 
ವರ್ಗಾವಣೆಗೊಂಡ ಶ್ರೀ ಬಸವರಾಜ್‌ ನೀಲಪ್ಪ 
ಶಿವಣ್ಣನವರ್‌ ಅವರ ಚುಕ್ಕೆ ಗುರುತಿನ ಪ್ರಶ್ನೆ 
ಸಂಖ್ಯೆ 115 (1365) 


ಇ) ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು 


ಒಂಬತ್ತನೇ ಪಟ್ಟಿ 
ಐ [oN 


ನಗರಾಭಿವೃದ್ದಿ ಮತ್ತು ಹಜ್‌ 
ಸಚಿವರ ಪರವಾಗಿ ಪೌರಾಡಳಿತ, 
ಸ್ಥಳೀಯ ಸಂಸ್ಥೆಗಳು ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ರಾಜ್ಯ 
ಸಚಿವರು 

ನಗರಾಭಿವೃದ್ಧಿ ಮತ್ತು ಹಜ್‌ 
ಸಚಿವರ ಪರವಾಗಿ ಪೌರಾಡಳಿತ, 
ಸ್ಥಳೀಯ ಸಂಸ್ಥೆಗಳು ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ರಾಜ್ಯ 


೫ 2 
ತೆ 
ತೆ 
ಲ್ಲಿ 


ನಗರಾಭಿವೃದ್ಧಿ ಮತ್ತು ಹಜ್‌ 
ಸಚಿವರ ಪರವಾಗಿ ಪೌರಾಡಳಿತ, 
ಸ್ಥಳೀಯ ಸಂಸ್ಥೆಗಳು ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ರಾಜ್ಯ 
ಸಚಿವರು 


ಭಾರಿ ಮತ್ತು ಮಧ್ಯಮ ಕೈಗಾರಿಕಾ 
ಸಚಿವರು 


ಪ್ರ 


| 2. ವಿತ್ತೀಯ ಕಾರ್ಯಕಲಾಪಗಳು 


“2017-18ನೇ ಸಾಲಿನ ಆಯವ್ಯಯ ಅಂದಾಜುಗಳ ಮೇಲೆ ಮುಂದುವರೆದ 
ಸಾಮಾನ್ಯ ಚರ್ಚೆ” 


3. ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ 


ಜರೂರು ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1. ಶ್ರೀಯುತರುಗಳಾದ ಬಿ.ಆರ್‌. ಪಾಟೀಲ್‌ ಕೆ.ಎಸ್‌. ಪುಟ್ಟಣ್ಣಯ್ಯ, ಹೆಚ್‌.ಸಿ. ಬಾಲಕೃಷ್ಣ, 
ಆರ್‌. ಅಖಂಡ ಶ್ರೀನಿವಾಸ ಮೂರ್ತಿ, ಬಿ.ಜೆಡ್‌. ಜಮೀರ್‌ ಅಹ್ಮದ್‌ ಖಾನ್‌ ಹಾಗೂ 
ಇತರರು -- ದೃಶ್ಯಮಾಧ್ಯಮದವರು ಶಾಸಕರ ವ್ಯಕ್ತಿತ್ವಕ್ಕೆ ಚ್ಯುತಿ ತರುವಂಥ 
ಅವಹೇಳನಕಾರಿ ಸುದ್ದಿಗಳನ್ನು ಪ್ರಸಾರ ಮಾಡುತ್ತಿರುವ ಬಗ್ಗೆ ನೀಡಿರುವ ಸೂಚನೆಯ 
ಮೇಲೆ ಚರ್ಚೆ. 


2. ಶ್ರೀಯುತರುಗಳಾದ ಕೆ.ಎಂ. ತಿಮ್ಮರಾಯಪ್ಪ, ಕ್ಯಾತಸಂದ್ರ ಎನ್‌. ರಾಜಣ್ಣ, 
ಪಿ.ಎಂ. ನರೇಂದ್ರಸ್ವಾಮಿ, ಪಿ.ರಾಜೀವ್‌, ಪಿ.ಟಿ. ಪರಮೇಶ್ವರನಾಯಕ್‌, ಸಿ.ಟಿ. ರವಿ 
ಹಾಗೂ ಇತರರು - ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ 
ಉಪನ್ಯಾಸಕರ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಅರ್ಜಿಗಳನ್ನು ಆಹ್ವಾನಿಸಿ 
ಹೊರಡಿಸಲಾಗಿರುವ ಅಧಿಸೂಚನೆಯಲ್ಲಿನ ಮೀಸಲಾತಿ ಗೊಂದಲಗಳನ್ನು 
ನಿವಾರಿಸುವ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


3. ಶ್ರೀಯುತರುಗಳಾದ ಜಗದೀಶ ಶೆಟ್ಟರ್‌, ಲಕ್ಷ್ಮಣ ಸಂಗಪ್ಪ ಸವದಿ, ಡಿ.ಎನ್‌ ಜೀವರಾಜ್‌, 


ಕೆ.ಜೆ. ಬೋಪಯ್ಯ ಮತ್ತು ವಿಶ್ವೇಶ್ವರ ಹೆಗಡೆ ಕಾಗೇರಿ ಇವರುಗಳು - ರಾಜ್ಯದಲ್ಲಿ 
ಬರಗಾಲದ ತೀವತೆ ಕುರಿತು ಚರ್ಚಿಸಲು ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


ಹಾಗೂ 


ಶ್ರೀಯುತರುಗಳಾದ ಕೆ.ಎಸ್‌. ಪುಟ್ಟಣ್ಣಯ್ಯ, ಎನ್‌. ಚಲುವರಾಯಸ್ವಾಮಿ ಮತ್ತು 
ಬಿ.ಜೆಡ್‌. ಜಮೀರ್‌ ಅಹ್ಮದ್‌ ಖಾನ್‌ ಇವರುಗಳು - ರಾಜ್ಯದಲ್ಲಿ ಬಂಗಾರದ 
ಕುಡಿಯುವ ನೀರಿಗೆ ತೊಂದರೆಯಾಗಿರುವುದರಿಂದ ರೈತರ ಸ ಗದೊಂದಿಗೆ 
ಕೆರೆಗಳ ಹೂಳನ್ನು ತೆಗೆಸಿ ನೀರು ಶೇಖರಣಾ ಸಾಮರ್ಥ್ಯವನ್ನು ಹೆಚ್ಚಿಸುವ ವಿಷಯದ 
ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


ತಾ 


ಹಾಗೂ 
ಶ್ರೀಯುತರುಗಳಾದ ಹೆಚ್‌.ಎಸ್‌. ಪ್ರಕಾಶ್‌, ಹೆಚ್‌.ಡಿ. ರೇವಣ್ಣ ಮತ್ತು ಎನ್‌.ಹೆಚ್‌. 
ಕೋನರಡ್ಡಿ ಇವರುಗಳು - ಸ ಜಿಲ್ಲೆಯ ಬರಪೀಡಿತ ತಾಲ್ಲೂಕುಗಳೆಂದು 
ಘೋಷಣೆಗೊಂಡಿರುವ 7 ತಾಲ್ಲೂಕುಗಳಿಗೆ ವಿವಿಧ ಯೋಜನೆಗಳಡಿಯಲ್ಲಿ ಅವಶ್ಯಕ 
ಅನುದಾನಗಳನ್ನು ಬಿಡುಗಡೆಗೊಳಿಸದೆ ಇರುವುದು ಹಾಗೂ ಜಾನುವಾರುಗಳಿಗೆ 
ಉಚಿತವಾಗಿ ಮೇವನ್ನು ಪೂರೈಸುವ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


ಹಾಗೂ 
ಶ್ರೀಯುತರುಗಳಾದ ಯು.ಬಿ. ಬಣಕಾರ, ಡಾ| ವಿಶ್ವನಾಥ ಈ ಪಾಟೀಲ, ಅರವಿಂದ 
ಚಂದ್ರಕಾಂತ ಬೆಲ್ಲದ ಇವರುಗಳು -- ರಾಜ್ಯದ ಪ್ರಾಥಮಿಕ ಸಹಕಾರಿ ಭೂ-ಅಭಿವೃದ್ಧಿ 
ಬ್ಯಾಂಕ್‌ಗಳಲ್ಲಿ (ಪಿಎಲ್‌ಡಿ) ರೈತರಿಗೆ ದ್ವಿಚಕ್ರ ವಾಹನ ಖರೀದಿಗೆ ಶೇ. 3ರ ಬಡ್ಡಿ 
ದರದಲ್ಲಿ ಸಾಲ ನೀಡಿದ್ದು, ಪಸ್ತುತ ಶೇ. 14ರ ಬಡ್ಡಿ ದರವನ್ನು ಏರಿಕೆ 
ಮಾಡಿರುವುದರಿಂದ ರೈತರಿಗೆ ತೊಂದರೆಯಾಗಿರುವ ಬಗ್ಗೆ ನೀಡಿರುವ ಸೂಚನೆಯ 
ಮೇಲೆ ಚರ್ಚೆ. 


. ಶ್ರೀಯುತರುಗಳಾದ ಕೆ.ಎಸ್‌. ಪುಟ್ಟಣ್ಣಯ್ಯ, ಬಿ.ಆರ್‌. ಪಾಟೀಲ್‌ ಮತ್ತು ಜಮೀರ್‌ 
ಅಹ್ಮದ್‌ ಖಾನ್‌ ಇವರುಗಳು - ಮಂಗಳೂರು ತಾಲ್ಲೂಕಿನ ಪೆರ್ಮುದೆ ಮತ್ತು 
ಕುತ್ತೆತ್ತೂರು ಗ್ರಾಮಗಳ ಸುಮಾರು 830 ಎಕರೆ ಫಲವತ್ತಾದ ಕೃಷಿ ನೀರಾವರಿ 
ಭೂಮಿಯನ್ನು ಕೆ.ಐ.ಎ.ಡಿ.ಬಿ. ರವರು ವಶಪಡಿಸಿಕೊಳ್ಳಲು ರೈತರಿಗೆ ನೋಟೀಸ್‌ 
ನೀಡಿರುವ ಕುರಿತು ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


. ಶ್ರೀಯುತರುಗಳಾದ ಎಂ.ಟಿ. ಕೃಷ್ಣಪ್ಪ, ಸಿ.ಎನ್‌. ಬಾಲಕೃಷ್ಣ, ಕೆ.ಎಂ. ಶಿವಲಿಂಗೇಗೌಡ, 


ಮತ್ತು ಹೆಚ್‌.ಎಸ್‌. ಪ್ರಕಾಶ್‌ ಇವರುಗಳು - ರಾಜ್ಯದಲ್ಲಿ ಕೊಬರಿ ಮತ್ತು 
ತೆಂಗಿನಕಾಯಿಯ ದರಗಳು ಕನಿಷ್ಠ ಮಟ್ಟಕ್ಕೆ ಕುಸಿದಿರುವುದರಿಂದ ತೆಂಗು 'ಜೆಳೆಗಾರರು 
ತೀವ್ರ ಆರ್ಥಿಕ ಸಂಕಷ್ಟದಲ್ಲಿರುವ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


. ಶ್ರೀಯುತರುಗಳಾದ ಆರ್‌. ಅಶೋಕ, ಅರವಿಂದ ಲಿಂಬಾವಳಿ, ಎಂ. ಕೃಷ್ಣಪ್ಪ, 
ಮುನಿರಾಜು, ಎಸ್‌. ಸುರೇಶ್‌ಕುಮಾರ್‌ ಮತ್ತು ಇತರರು - ಬೆ೦ಗಳೂರು ನಗರದಲ್ಲಿ 
ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು, ಹೆಚ್ಚುತ್ತಿರುವ ರೌಡಿಗಳ 
ಗ್ಯಾಂಗ್‌ವಾರ್‌, ಮಹಿಳೆಯರು - ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಡ್ರಗ್ಸ್‌ 
ಹಾವಳಿ, ಬಿಟ್‌ ಕಾಯಿನ್‌ ದಂಧೆ "ಇತಾದಿ ಪ್ರಕರಣಗಳನ್ನು ನಿಯಂತ್ರಿಸಲು 
ಪೊಲೀಸ್‌ ಇಲಾಖೆ ವಿಫಲವಾಗಿರುವ ಬಗ್ಗೆ ನೀ ಡಿರುವ ಸೂಚನೆಯ ಮೇಲೆ ಚರ್ಚೆ. 


el 


7. ಶ್ರೀಯುತರುಗಳಾದ ಲಕ್ಷ್ಮಣ ಸಂಗಪ್ಪ ಸವದಿ, ಡಿ.ಎನ್‌. ಜೀವರಾಜ್‌, ವಿಶ್ವೇಶ್ವರ ಹೆಗಡೆ 
ಕಾಗೇರಿ, ಐಹೊಳೆ ದುರ್ಯೋಧನ್‌ ಮಹಾಲಿಂಗಪ್ಪ ಇವರುಗಳು - ಬೆಳಗಾವಿ 
ಜಿಲ್ಲೆಯ ಅಥಣಿ ತಾಲ್ಲೂಕಿನ ಕೃಷ್ಣಾ ನದಿ ದಂಡೆಯ ಮೇಲಿರುವ ಹಿಪ್ಪರಗಿ 
ಹಿನ್ನೀರಿನ ಮುಳುಗಡೆ ಸಷ ಸಪ್ತಸಾಗರ ಗ್ರಾಮದ ಜನರಿಗೆ ಸರ್ಕಾರದಿಂದ 
ಕಾಕ ಮೊತ್ತ, ವಿವಿಧ ವಸ ಯೋ ಜನೆಗಳ ಸೌಲಭ್ಯಗಳು ಮತ್ತು ಸರಿಯಾದ 
ರಸ್ತೆಗಳು ಇಲ್ಲದೇ ೫ 2೫೬.1 ಬಗ್ಗೆ ನೀಡಿರುವ ಸೂಚನೆಯ ಮೇಲೆ 
ಚರ್ಚೆ. 


8. ಶ್ರೀಯುತರುಗಳಾದ ಜಗದೀಶ ಶೆಟ್ಟರ್‌, ಅರವಿಂದ ಚಂದ್ರಕಾತ ಬೆಲ್ಲದ, ಲಕ್ಷ್ಮಣ ಸಂಗಪ್ಪ 
ಸವದಿ ಮತ್ತು ಸಿ.ಟಿ. ರವಿ ಇವರುಗಳು - ಅಗ್ರಿಗೋಲ್ಡ್‌ ಸಮೂಹ ಸಂಸ್ಥೆಗಳು 
ಕಾನೂನುಬಾಹಿರವಾಗಿ ಗ್ರಾಹಕರ ಹಣವನ್ನು ವೈಯುಕ್ತಿಕ ಹಿತಾಸಕ್ತಿಗೆ ವಿನಿಯೋಗಿಸಿ 
ವಂಚಿಸಿರುವ ಬಗ್ಗೆ ನೀಡಿರುವ ಸೂಚನೆಯ pa ಚರ್ಚೆ. 


(+ ಗಮನ ಸೆಳೆಯುವ ಸೂಚನೆಗಳು | 


. ಶ್ರೀ ವೈ.ಎ. ನಾರಾಯಣಸ್ವಾಮಿ ಇವರು - ಬೆಂಗಳೂರು ಮಹಾನಗರ ಪಾಲಿಕೆ 
ವ್ಯಾಪ್ತಿಯಲ್ಲಿ ಬರುವ ರೆಫರೆಲ್‌ ಆಸ್ಪತ್ರೆಗಳು ಸೇರಿದಂತೆ ಭಾರತೀಯ ವೈದ್ಯ ಪದ್ಧತಿಯ 
ಆಯುಷ್‌ ಅಡಿಯಲ್ಲಿ ಬರುವ ಸರ್ಕಾರಿ ಆಯುರ್ವೇದ ಆಸ್ಪತೆ ತ್ರೆಗಳಲ್ಲಿ ಪೈದರುಗಳನ್ನು 
ನೇಮಕಾತಿ ಮಾಡಿಕೊಳ್ಳುವಾಗ ಅನುಸರಿಸುತ್ತಿರುವ ಮಾನದಂಡಗಳ ಕುರಿತು ಮಾ ನ್ಯ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಗೋವಿಂದ ಎಂ. ಕಾರಜೋಳ ಇವರು - ರಾಜ್ಯದಲ್ಲಿರುವ ಎಲ್ಲಾ ಸರ್ಕಾರಿ 
ಪ್ರಾಥಮಿಕ ಆರೋಗ್ಯ ಕೇಂದಗಳಿಗೆ ಸಿಜೇರಿಯನ್‌ ಉಪಕರಣಗಳನ್ನು ಪೂರೈಸುವ ಬಗ್ಗೆ 
ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


- ಶ್ರೀ ಹೆಚ್‌.ಡಿ. ರೇವಣ್ಣ ಇವರು - ಹಾಸನ ಜಿಲ್ಲೆ, ಹೊಳೆನರಸೀಪುರ ಸಾರ್ವಜನಿಕ 
ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳನ್ನೊಳಗೊ೦ಡಂತೆ ಖಾಲಿ ಇರುವ ಎಲ್ಲಾ ಹಂತದ 
ಹುದ್ದೆಗಳನ್ನು ಭರ್ತಿ ಮಾಡದೇ ಇರುವುದರಿಂದ ರೋಗಿಗಳ ಚಿಕಿತ್ಸೆಗೆ ತೊಂದರೆ 
ಉಂಟಾಗಿರುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಪಿಳ್ಳ ಮುನಿಶಾಮಪ್ಪ ಇವರು : ದೇವನಹಳ್ಳಿ ತಾಲ್ಲೂಕಿನ ಕಸಬಾ ಹೋಬಳಿ 
ವ್ಯಾಪ್ತಿಯಲ್ಲಿ ಶೋಭಾ ಡೆವಲಪರ್‌ರವರು ಅನಧಿಕ್ಕ ತವಾಗಿ ಸ್ವಾಧೀನ 
ಪಡಿಸಿಕೊಂಡಿರುವ ಜಮೀನುಗಳನ್ನು ತೆರವುಗೊಳಿಸುವುದು ಗ ಅನಧಿಕೃತ ಸ್ವಾಧೀನ 
ಪ್ರಕ್ರಿಯೆಯಲ್ಲಿ ಸಹಕರಿಸಿರುವ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆಗೊಳ್ಳುವ ಬಗ್ಗೆ 

ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 
ದ್ದ 


ಧ್ಯ 


5. ಶ್ರೀ ಕೆ.ಜಿ. ಬೋಪಯ್ಯ ಇವರು -- ಕೊಡಗು ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿಯನ್ನು 
ಶಾಶ್ವತವಾಗಿ ನಿಯಂತ್ರಿಸಲು ವಿವಿಧ ಯೋಜನೆಗಳಿಗೆ ಒಪ್ಪಿಗೆ ಮತ್ತು ಅನುದಾನ 
ಬಿಡುಗಡೆ ಮಾಡದಿರುವ ಬಗ್ಗೆ ಮಾನ್ನ ಅರಣ್ಯ ಸಚಿವರ ಗಮನ ಸೆಳೆಯುವುದು. 


6. ಶ್ರೀ ಸಾ.ರಾ. ಮಹೇಶ್‌ ಇವರು - ರಾಜ್ಯದಲ್ಲಿ ನ್ಯಾಯಬೆಲೆ ಅಂಗಡಿಯಿಂದ ಪಡಿತರ 
ಕೂಪನ್‌ ವಿತರಿಸಲು ಅವಶ್ಯಕತೆಯಿರುವ ಕಂಪ್ಯೂಟರ್‌, ಪ್ರಿಂಟರ್‌ ಮತ್ತು ಯು.ಪಿ.ಎಸ್‌. 
ಸಲಕರಣೆಗಳನ್ನು ನ್ಯಾಯಬೆಲೆ ಅಂಗಡಿಯವರುಗಳಿಗೆ ಸರ್ಕಾರವು ಒದಗಿಸುವ 
ವಿಷಯದ ಬಗ್ಗೆ ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕ 
ವ್ಯವಹಾರಗಳ ಸಚಿವರ ಗಮನ ಸೆಳೆಯುವುದು. 


7. ಶ್ರೀ ಹೆಚ್‌.ಡಿ. ರೇವಣ್ಣ ಇವರು - ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲ್ಲೂಕಿನ 
ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿಗೆ ಸ್ನಾತಕೋತ್ತರ ಕೇಂದ್ರದಲ್ಲಿ ವಿವಿಧ 
ಕೋರ್ಸ್‌ಗಳು ಹಾಗೂ ಶಾಂತಿಗ್ರಾಮ ಹೋಬಳಿ ಮೊಸಳೆಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ 
ಕಾಲೇಜಿನಲ್ಲಿ ಎಂ.ಕಾಂ. ಕೋರ್ಸ್‌ನ್ನು 2017-18ನೇ ಸಾಲಿನಿಂದ ಹೊಸದಾಗಿ 
ಮಂಜೂರು ಮಾಡುವ ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


8. ಶ್ರೀ ಪಿಳ್ಳ ಮುನಿಶಾಮಪ್ಪ ಇವರು - ದೇವನಹಳ್ಳಿ ತಾಲ್ಲೂಕಿನ ಕನ್ನಮಂಗಲ 
ಗ್ರಾಮಪಂಚಾಯಿತಿ ವ್ಯಾಪ್ತಿಯಲ್ಲಿ ಓ-ಜೋನ್‌ ಅರ್ಬನ ಇನ್ರ್ರಾ ಡೆವಲಪರ್ಸ್‌ 
ಪ್ರೈವೇಟ್‌ ಲಿ. ಸಂಸ್ಥೆಯವರು ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡಿರುವ ಸರ್ಕಾರಿ 
ಜಮೀನನ್ನು ತೆರವುಗೊಳಿಸುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 


9. ಶ್ರೀ ಗುರುಪಾಟೀಲ ಶಿರವಾಳ ಇವರು : ಯಾದಗಿರಿ ಜಿಲ್ಲೆ ಸುರಪುರ ತಾಲ್ಲೂಕು 
ನಗನೂರ ವಿ.ಎಸ್‌.ಎಸ್‌. ಬ್ಯಾಂಕ್‌ ಎದುರಿಗೆ ಧರಣಿ ನಿರತರ ಬೇಡಿಕೆಗಳ ಬಗ್ಗೆ 
ವಿಚಾರಣೆ ನಡೆಸಿ ಕಮಕ್ಕೆಗೊಳ್ಳುವ ಬಗ್ಗೆ ಮಾನ್ಯ ಮುಖ್ಯಮಂತಿಗಳ ಗಮನ 
ಸೆಳೆಯುವುದು. 


10.ಶ್ರೀ ಜಗದೀಶ ಶೆಟ್ಟರ್‌ ಇವರು - ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ 
(ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ ಉಲ್ಲಂಘಿಸಿ ಬ್ಯಾಡಗಿ ಕೃಷಿ "ಉತ್ಪನ್ನ 
ಮಾರುಕಟ್ಟೆ ಸಮಿತಿಗೆ ಸರ್ಕಾರದಿಂದ ನಾಮನಿರ್ದೇಶನ ಸಜಜ ಬಗ್ಗೆ ಮಾನ್ಯ ಕೃಷಿ 
ಮಾರುಕಟ್ಟೆ ಮತ್ತು ತೋಟಗಾರಿಕೆ ಸಚಿವರ ಗಮನ ಸೆಳೆಯುವುದು. 


11.ಶ್ರೀ ಬಿ.ಎನ್‌. ವಿಜಯಕುಮಾರ್‌ ಇವರು - ಬೃಹತ್‌ ಬೆಂಗಳೂರು ಪಾಲಿಕೆ 
ವ್ಯಾಪ್ತಿಯಲ್ಲಿರುವ ಸರ್ಕಾರಿ ಹಾಗೂ ಬಿಬಿಎಂಪಿ ಶಾಲೆಗಳಿಗೆ ಉಚಿತವಾಗಿ ವಿದ್ಯುತ್‌ 
ಮತ್ತು ನೀರನ್ನು ಸರಬರಾಜು ಮಾಡುವ ಬಗ್ಗೆ ಮಾನ್ಯ ಬೆಂಗಳೂರು ಅಭಿವೃದ್ಧಿ ಮತ್ತು 
ನಗರ ಯೋಜನಾ ಸಚಿವರ ಗಮನ ಸೆಳೆಯುವುದು. 


ಗಿ 

12.ಶ್ರೀ ಅರವಿಂದ ಚಂದ್ರಕಾಂತ ಬೆಲ್ಲದ ಇವರು - ಹುಬ್ಬಳ್ಳಿ :.- ಧಾರವಾಡ ಮಹಾನಗರ 
ಪಾಲಿಕೆಗೆ, ನಿವೃತ್ತ ನೌಕರರ ಪಿಂಚಣಿ ಹಣ ಮರು *ಪಾವತಿಯಾಗದಿರುವುದರಿಂದ 
ಅಭಿವೃದ್ಧಿ ಉಾಯಗಳಿಗೆ ತೊಂದರೆಯುಂಟಾಗಿರುವ ಬಗ್ಗೆ ಮಾನ್ಯ ್ಯ ನಗರಾಭಿವೃದ್ಧಿ 
ಮತ್ತು. ಹಜ್‌ ಸಚಿವರ ಗಮನ ಸೆಳೆಯುವುದು 


13.ಶ್ರೀ ರಾಜ ವೆಂಕಟಪ್ಪ ನಾಯಕ್‌ ಇವರು - ಸುರುಪುರ ತಾಲ್ಲೂಕಿನಲ್ಲಿ 15.03.2017ರಂದು 

ಭಾರಿ ಮಳೆ ಹಾಗೂ ಬಿರುಗಾಳಿಯಿಂದ ಜನ ಜಾನುವಾರುಗಳು ಮೃತಪಟ್ಟಿದ್ದು 

ಪ್ಲಕ್ಕೊಳಗಾದ ಕುಟುಂಬಗಳಿಗೆ ಪರಿಹಾರ ನೀಡುವ ಬಗ್ಗೆ ಮಾನ್ಯ ಸಜ ಸಚಿವರ 
ತ ಸೆಳೆಯುವುದು. 


14.ಶ್ರೀ ಎಂ. ಕೃಷ್ಣಪ್ಪ ಇವರು - ಲೋಕೋಪಯೋಗಿ ಇಲಾಖೆಯ 2016-17ನೇ ಸಾಲಿನ 
ಆಯವ್ಯಯದಲ್ಲಿ ಬೆ೦ಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಮಂಜೂರಾಗಿರುವ 
ಕಾಮಗಾರಿಗಳನ್ನು ಬದಲಾವಣೆ ಮಾಡಿ ಅನುಷ್ಠಾನಗೊಳಿಸುವ ಬಗ್ಗೆ ಮಾನ್ಯ 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರ ಗಮನ 
ಸೆಳೆಯುವುದು. 


15.ಶ್ರೀ ಎನ್‌. ಹೆಚ್‌. ಕೋನರಡ್ಡಿ ಇವರು 2016-17ನೇ ಸಾಲಿನಲ್ಲಿ ಬೆಂಬಲ ಬೆಲೆ 
ಮೂಲಕ ರೈತರಿಂದ ಈರುಳ್ಳಿ ಖರೀದಿಸಿ ರೈತರಿಗೆ ಇಲ್ಲಿಯವರೆಗೆ ಹಣ ಪಾವತಿ 
ಮಾಡದಿರುವುದರ ಬಗ್ಗೆ ಮಾನ್ಯ ಕೃಷಿ ಮಾರುಕಟ್ಟೆ ಮತ್ತು ತೋಟಗಾರಿಕೆ ಸಚಿವರ 
ಗಮನ ಸೆಳೆಯುವುದು. 


16.ಶ್ರೀ ಪಿಳ್ಳ ಮುನಿಶಾಮಪ್ಪ ಇವರು - ಕೆಂಪೇಗೌಡ ಅ೦ತರಾಷ್ಟ್ರೀ ವಿಮಾನ ನಿಲ್ದಾಣ 
ಪ್ರಾಧಿಕಾರವು ದೇವನಹಳ್ಳಿ ತಾಲ್ಲೂಕಿನ ಅಣ್ಣೇಶ್ವರ ಮತ್ತು ಬೆಟ್ಟಕೋಟೆ ಪಂಚಾಯಿತಿಗಳಿಗೆ 
ರೂ.94 ಕೋಟಿ ತೆರಿಗೆ' ಹಣವನ್ನು ಪಾವತಿಸಲು ರಾಜ್ಯ ಉಚ್ಛ ನ್ಯಾಯಾಲಯವು 
ಆದೇಶ ನೀಡಿದ್ದರೂ ಸಹ ಬಡ ಜಿತು ಹಣ ನೀಡದಿರುವ ಬಗ್ಗೆ ಮಾನ್ಯ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


17.ಶೀ ಹೆಚ್‌.ಕೆ. ಕುಮಾರಸ್ವಾಮಿ ಇವರು - ಹಾಸನ ಜಿಲ್ಲೆಯ ಸಕಲೇಶಪುರ ತಾಲ್ಲೂಕಿನ 
ಮುಂಜ್ರಾಬಾದ್‌ ಕೋಟೆಗೆ ರಸ್ಕೆ ಮತ್ತು ಬಿಸಿಲೆ ಭಾಗದಲ್ಲಿನ ರಾಜ್ಯ ಹೆದ್ದಾರಿ ನಿರ್ಮಾಣ 
ಕಾಮಗಾರಿಗಳಿಗೆ ಅರಣ್ಯ ಇಲಾಖೆಯವರು ಅಡ್ಡಿಪಡಿಸುತ್ತಿರುವ ಬಗ್ಗೆ ಮಾನ್ಯ ಅರಣ್ಯ 
ಸಚಿವರ ಗಮನ ಸೆಳೆಯುವುದು. 


18.ಡಾ॥ ರಫೀಕ್‌ ಅಹ್ಮದ್‌. ಎಸ್‌ ಇವರು ಚಾಮರಾಜನಗರದ ಶ್ರೀ ಚಾಮರಾಜೇಶ್ವರ 
ದೇವಾಲಯದ ಆವರಣದಲ್ಲಿ ಪೂಜಾ ಸಾಮಗಿಗಳ ಮಾರಾಟ ಮಳಿಗೆಗಳ ಬಾಡಿಗೆ 
ಹೆಚ್ಚಿಸಿ ನವೀಕರಿಸುವ ಬಗ್ಗೆ ಮಾನ್ಯ ಜವಳಿ ಮತ್ತು ಮುಜರಾಯಿ ಸಚಿವರ ಗಮನ 
ಸೆಳೆಯುವುದು. 


1 


19.ವಿ. ಸುನೀಲ್‌ ಕುಮಾರ್‌ ಇವರು -: - ಉಡುಪಿ ಜಿಲ್ಲೆಯ ಅಬಕಾರಿ ಇಲಾಖೆಯಿಂದ 
ನಡೆಯುತ್ತಿರುವ ಭ್ರಷ್ಟಾಚಾರದಿಂದಾಗಿ ಸನ್ನದುದಾರರಿಗೆ 
ತೊಂದರೆಯುಂಟಾಗುತ್ತಿರುವುದರಿಂದ, ಭ್ರಷ್ಟಾಚಾರಕ್ಕೆ ಬೆಂಬಲ ನೀಡುತ್ತಿರುವ 
ಉಪಾಧೀಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಗಮನ 
ಸೆಳೆಯುವುದು. 


20.ಶ್ರೀ ಬಿ.ವೈ. ರಾಘವೇಂದ್ರ ಇವರು - ಶಿವಮೊಗ್ಗ ಜಿಲ್ಲೆ, ಶಿಕಾರಿಪುರ ತಾಲ್ಲೂಕಿನಲ್ಲಿ 
ಬರಗಾಲದಿಂದ ಕುಡಿಯುವ ನೀರಿಗೆ ಉ೦ಟಾಗಿರುವ ಸಮಸ್ಯೆಯನ್ನು ನೀಗಿಸಲು 
ಉಡಗಣೆ-ತಾಳಗು೦ದ ಹೋಬಳಿಗಳ ಕೆರೆಗಳಿಗೆ ಮತ್ತು ಹೊನ್ನಾಳಿ ಸಮೀಪದ 
ತುಂಗಭದ್ರಾ ನದಿಯಿಂದ ಹೊಸೂರು ಹೋಬಳಿಯ ಕೆರೆಗಳಿಗೆ ನೀರು ತುಂಬಿಸುವ ಏತ 
ನೀರಾವರಿ ಯೋಜನೆಗಳನ್ನು ಜಾರಿಗೊಳಿಸುವ ಬಗ್ಗೆ ಮಾನ್ಯ ಭಾರಿ ಮತ್ತು ಮಧ್ಯಮ 
ನೀರಾವರಿ ಸಚಿವರ ಗಮನ ಸೆಳೆಯುವುದು 


21.ಶ್ರೀ ಎಂ.ಪಿ. ಅಪ್ಪಚ್ಚು (ರಂಜನ್‌) ಇವರು - ಬೆಂಗಳೂರು ಇಂದಿರಾನಗರದಲ್ಲಿರುವ 
ಹ೦ಸದ್ದನಿ ಕಿವುಡ ಮತ್ತು ಮೂಕ ಮಕ್ಕಳ ಶಾಲೆಯಲ್ಲಿನ ಬಡ ವಿದ್ಯಾರ್ಥಿಗಳಿಗೆ 
ಸಮರ್ಪಕ ತ ವಿದ್ಯಾರ್ಥಿ ವೇತನವನ್ನು ವಿತರಿಸದೆ ಅನ್ಯಾಯ 
ಉಂಟುಮಾಡಿರುವ ಷಯದ ಬಗ್ಗೆ ಮಾನ್ಯ ಳಾ ಮತ್ತು ಮಕ್ಕಳ ಅಭಿವೃದ್ಧಿ, 
ವಿಕಲಚೇತನರ ಚ ಹಿರಿಯ ನಾಗರಿಕರ ಸಬಲೀಕರಣ ಹಾಗೂ “ಕನ್ನಡ ಮತ್ತು 
ಸಂಸ್ಕೃತಿ ಸಚಿವರ ಗಮನ ಸೆಳೆಯುವುದು. 


22.ಶ್ರೀ ಎಂ ಕೃಷ್ಣಾ ರೆಡ್ಡಿ ಅವರು - ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಜಿಲ್ಲಾ 
ಜಾರ್ಜ ರಾಜ್‌ ಇಂಜಿನಿಯರಿಂಗ್‌ ವಿಭಾಗಕ್ಕೆ ಅನುಮೋದನೆಗೊಂಡಿರುವಂತೆ 
ಸಾಮರ್ಥ್ಯ ಸೌಧ ಭವನದ ಕಟ್ಟಡ ನಿರ್ಮಾಣದ ಕಾಮಗಾರಿಗೆ ಅನುದಾನ ವರ್ಗಾವಣೆ 
ಮಾಡದೇ ಇರುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಸಚಿವರ ಗಮನ ಸೆಳೆಯುವುದು 


23.ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಇವರು - ಹಾಸನ ಜಿಲ್ಲೆ ಗೊರೂರು ಹೇಮಾವತಿ 
ಜಲಾಶಯ ಯೋಜನೆ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಕಳಪೆ ಮಟ್ಟದ ಕಾಮಗಾರಿಗಳಿಗೆ 
ಕಾರಣರಾದ ಅಧಿಕಾರಿಗಳು "ಮತ್ತು ಗುತ್ತಿಗೆದಾರರ ವಿರುದ್ದ ಕಮ ಕೈಗೊಳ್ಳುವ ಬಗ್ಗೆ 
ಮಾನ್ವ ಭಾರಿ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನೆ ಯು ಜಿ 


24.ಶ್ರೀ ವೈ.ಎ. ನಾರಾಯಣಸ್ವಾಮಿ ಇವರು - ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು 
ರಾಜಮಹಲ್‌ ವಿಲಾಸ್‌-2ನೇ ಬಡಾವಣೆ ರಚನೆಗೆಂದು ವಶಪಡಿಸಿಕೊಂಡಿರುವ 
ಜಮೀನಿನ ಮಾಲೀಕರುಗಳಿಗೆ ಹಣ ಪಾವತಿ ಮಾಡದಿರುವುದರ ಬಗ್ಗೆ ಮಾನ್ಯ 
ಬೆಂಗಳೂರು ಅಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರ ಗಮನ ಸೆಳೆಯುವುದು. 


೨ಡಿ 
25 ಶ್ರೀ ಕೆ.ಬಿ. ಪ್ರಸನ್ನ ಕುಮಾರ್‌ ಇವರು - ಅಕ್ಷರ ದಾಸೋಹ ಯೋಜನೆಯಡಿ 
ಕಾರ್ಯನಿರ್ವಹಿಸುತ್ತಿರುವ ಮಹಿಳೆಯರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ವೃತ್ತಿ 
ಭದ್ರತೆಯನ್ನು ಒದಗಿಸುವ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಅಲ್ಲ 
ಸಂಖ್ಯಾತರ ಕಲ್ಯಾಣ ಮತ್ತು ವಕ್ಸ್‌ ಸಚಿವರ ಗಮನ ಸೆಳೆಯುವುದು. 


26.ಶ್ರೀ ಕೆ.ಜಿ.ಬೋಪಯ್ಯ ಇವರು - ಮಡಿಕೇರಿ ತಾಲ್ಲೂಕಿನ ಕೆ. ನಿಡುಗಣಿ ಗ್ರಾಮದಲ್ಲಿ 
ನಿರ್ಮಾಣಗೊಳ್ಳುತ್ತಿರುವ ಜಿಲ್ಲಾ ಅಬಕಾರಿ ಕಟ್ಟಡ ಕಾಮಗಾರಿ ಅಪೂರ್ಣವಾಗಿರುವ 
ಬಗ್ಗೆ ಮಾನ್ಯ ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರ 
ಗಮನ ಸೆಳೆಯುವುದು. 


27ಶ್ರೀ ಹೆಚ್‌.ಡಿ. ರೇವಣ್ಣ ಇವರು - ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲ್ಲೂಕಿನ 
ದಂಡಿಗನ ಹಳ್ಳಿಯ 26 ಕೆರೆಗಳಿಗೆ ಕುಡಿಯುವ ನೀರನ್ನು ಹಾಗೂ ಹಾಲಗೊಂಡನಹಳ್ಳಿ 
ಏತ ನೀರಾವರಿ ಅಚ್ಚುಕಟ್ಟಿಗೆ ನೀರು ಒದಗಿಸುವ ಯೋಜನೆಗೆ ಅವಶ್ಯವಿರುವ 
ಅನುಮೋದನೆ ನೀಡುವ ಬಗ್ಗೆ ಮಾನ್ಯ ಭಾರಿ ಮತ್ತು ಮಧ್ಯಮ ನೀರಾವರಿ ಸಚಿವರ 
ಗಮನ ಸೆಳೆಯುವುದು. 


28. ಶ್ರೀ. ವೈ.ಎ. ನಾರಾಯಣಸ್ವಾಮಿ ಇವರು -: ಮಾನವ ಹಕ್ಕುಗಳ ಹೋರಾಟಗಾರರು 
ಬೆ೦ಗಳೂರು ನಗರದಲ್ಲಿ ದುರುದ್ದೇಶ ಪೂರಿತವಾಗಿ ಮೊಕದ್ದಮೆಗಳನ್ನು 
ದಾಖಲಿಸುತ್ತಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯುಂಟಾಗುತ್ತಿರುವ ಬಗ್ಗೆ 
ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಸಣ್ಣ ನೀರಾವರಿ ಸಚಿವರ 
ಗಮನ ಸೆಳೆಯುವುದು. 


29.ಶ್ರೀ ಕೆ.ಎಸ್‌... ಪುಟ್ಟಣ್ಣಯ್ಯ ಐವರು : ಮಂಡ್ಯ ಜಿಲ್ಲೆ ಕೃಷ್ಣರಾಜ ಸಾಗರ ಅಣೆಕಟ್ಟಿನ 
ಸುತ್ತ- ಮುತ್ತ ಅಕ್ರಮವಾಗಿ ನಡೆಯುತ್ತಿರುವ ಗಣಿಗಾರಿಕೆ ಮತ್ತು ಪಂಚಾಯಿತಿಯಲ್ಲಿ 
ರಾಯಲ್ಲಿಯೆನ್ನು ಮನ್ನಾ ಮಾಡಿಕೊಂಡಿರುವ ಬಗ್ಗೆ ಸಿ.ಐ.ಡಿ.ಯಿಂದ ತನಿಖೆಗೆ 
ಆದೇಶವಿದ್ದರೂ. ಸಹ ಇದುವರೆವಿಗೂ ಯಾವುದೇ ತನಿಖೆಯನ್ನು ಮಾಡದಿರುವ ಬಗ್ಗೆ 
ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಸಚಿವರ ಗಮನ ಸೆಳೆಯುವುದು. 


30.ಶ್ರೀ ಮಾನಪ್ಪ ಡಿ. ವಜ್ಜಲ ಇವರು ರಾಯಚೂರು ಜಿಲ್ಲೆ ಲಿಂಗಸುಗೂರು ವ್ಯಾಪ್ತಿಯಲ್ಲಿ 
2008-09ನೇ ಸಾಲಿನಲ್ಲಿ ರಸ್ತೆ ಮತ್ತು ಸೇತುವೆ ಕಾಮಗಾರಿಗಳ ಗುತ್ತಿಗೆದಾರರಿಗೆ ಹಣ 
ಸಂದಾಯ ಮಾಡುವಲ್ಲಿ ನಿಯಮ ಪಾಲಿಸದಿರುವ ಆಧಿಕಾರಿಗಳ ಎರುದ್ಧ 
ಕ್ರಮಕೈಗೊಳ್ಳದಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಸಚಿವರ ಗಮನ ಸೆಳೆಯುವುದು. 


31.ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಇವರು ಗ್ರಾಮೀಣ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆಯಿಂದ 
ಬಡ ರೋಗಿಗಳಿಗೆ ತೊಂದರೆಯಾಗುತ್ತಿರುವುದರಿಂದ ವೈದ್ಯರ ನಿಯೋಜನೆ ಪದ್ಧತಿ 
ಜಾರಿಗೆ ತರುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ 
ಸೆಳೆಯುವುದು. 


೨0. 

32.ಶ್ರೀ ಸಂಜಯ್‌ ಬಿ. ಪಾಟೀಲ ಇವರು ರಾಜ್ಯದ ಅನುದಾನಿತ ಕಾಲೇಜಿಗಳಲ್ಲಿನ 
ಬೋದಕೇತರ ಸಿಬ್ಬಂದಿಗಳಿಗೂ ಸಹ ಕಾಲ್ಪನಿಕ ವೇತನವನ್ನು ನೀಡುವ ಬಗ್ಗೆ ಉಚ್ಛ 
ನ್ಯಾಯಾಲಯವು “ನೀಡಿರುವ ಆದೇಶವನ್ನು. ಜಾರಿಗೆ ತರುವ ಬಗ್ಗೆ ಮಾನ್ಯ ಉನ್ನತ 
ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


33.ಶ್ರೀ ಬಿ.ಬಿ. ನಿಂಗಯ್ಯ ಇವರು ಕುದುರೆಮುಖ ಅದಿರು ಕಂಪನಿಗೆ ಗುತ್ತಿಗೆ ಆಧಾರದ 
ಮೇಲೆ ನೀಡಲಾಗಿದ್ದ ಕಂದಾಯ ಭೂಮಿಯನ್ನು ಉಳಿಸಿಕೊಳ್ಳಲು ಸರ್ಕಾರ 
ಕೈಗೊಂಡಿರುವ ಕ್ರಮಗಳ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


34.ಶ್ರೀ ಎನ್‌.ಎ. ಹ್ಯಾರೀಸ್‌ ಇವರು - ಬೆಂಗಳೂರಿನ ಶಾಂತಿನಗರ ವ್ಯಾಪ್ತಿಯಲ್ಲಿನ ಏ.ಕೆ. 
ಕಾಲೋನಿ, ಗೌತಂಪುರ ಕಾಲೋನಿ, ದೊಮ್ಮಲೂರು ಮಾಯಾಬಜಾರ್‌ ಮತ್ತು ಅಗಂ 
ಪ್ರದೇಶಗಳ ಅಭಿವೃದ್ಧಿ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಇರುವ 
ಸಮಸ್ಯೆಗಳನ್ನು ನಿವಾರಿಸುವ ಬಗ್ಗೆ ಮಾನ್ಯ ಬೆಂಗಳೂರು ಅಭಿವೃದ್ಧಿ ಮತ್ತು ನಗರ 
ಯೋಜನಾ ಸಚಿವರ ಗಮನ ಸೆಳೆಯುವುದು. 


35.ಶ್ರೀಯುತರುಗಳಾದ ಹೆಚ್‌.ಕೆ. ಕುಮಾರಸ್ವಾಮಿ, ಸಿ.ಎನ್‌. ಬಾಲಕೃಷ್ಣ ಮತ್ತು ಹೆಚ್‌.ಡಿ. 
ರೇವಣ್ಣ ಇವರುಗಳು - ರಾಜ್ಯದ ಕಾರ್ಮಿಕ ಇಲಾಖೆಯ ವಡ ಐಟಿಐ ಹಾಗೂ 
ಇತರೆ ಕಟ್ಟಡ ಕಾಮಗಾರಿಗಳನ್ನು ರೈಟ್ಸ್‌ ಕಂಪನಿಗೆ ವಹಿಸಿ ಸರ್ಕಾರಕ್ಕೆ ನಷ್ಟ 
ಉಂಟುಮಾಡಲು ಕಾರಣರಾದ ಜಾ ॥ ಏರುದ್ದ ಕ್ರಮಕೈಗೊಳ್ಳುವುದು ಕ 
ಕಾಮಗಾರಿಗಳನ್ನು ಲೋಕೋಪಯೋಗಿ ಇಲಾಖೆಗೆ ವಹಿಸುವ ಬಗ್ಗೆ ಮಾನ್ಯ ಕಾರ್ಮಿಕ 
ಸಚಿವರ ಗಮನ ಸೆಳೆಯುವುದು 


36. ಶ್ರೀ ಕೆ.ಬಿ. ಪ್ರಸನ್ನ ಕುಮಾರ್‌ ಇವರು - ರಾಜ್ಯದಲ್ಲಿನ ಅತಿಥಿ ಉಪನ್ಯಾಸಕರುಗಳ 
ಸೇವಾ ಭದ್ರತೆ ಬಗ್ಗೆ ಉನ್ನತ ಶಿಕ್ಷಣ ಸಚಿವರ ಗಮನ ಸೆಳಯುವುದು. 


37. ಶ್ರೀ ಎಂ. ಕೃಷ್ಣಾರೆಡ್ಡಿ ಇವರು - ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲ್ಲೂಕಿನಲ್ಲಿ 
2012-13ನೇ ಸಾಲಿನಿಂದ ಈವರವಗೆ "ಗಂಗಾ ಕಲ್ಮಾಣ ಯೋಜನೆಯಡಿಯಲ್ಲಿ 
ಆಯ್ಕೆಯಾದ ಅನುಸೂಚಿತ ಜಾತಿ ಮತ್ತು ಎನನ ಪಂಗಡಗಳ ಹಾಗೂ 
ಹಿಂದುಳಿದ ವರ್ಗಗಳ ಫಲಾನುಭವಿಗಳಿಗೆ ಪಂಪು ಮೋಟಾರ್‌ಗಳನ್ನು ವಿತರಣೆ 
ಮಾಡದಿರುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ವಾಣ 
ಸಚಿವರ ಗಮನ ಸೆಳೆಯುವುದು. 


38. ಶ್ರೀ ಎಂ. ಕೃಷ್ಣಪ್ಪ ಇವರು - ಬೆಂಗಳೂರು-ಬನ್ನೇರುಘಟ್ಟ-ಆನೇಕಲ್‌ ರಸ್ತೆಯ 
ಅಗಲೀಕರಣ ಕಾಮಗಾರಿಗೆ ಟೆಂಡರ್‌ ಪ್ರಕ್ರಿಯೆ ಪೂರ್ಣಗೊಂಡು ಕಾರ್ಯಾದೇಶ 
ನೀಡಲಾಗಿದ್ದರೂ ಸಹ ಈವರೆಗೆ ಕಾಮಗಾರಿಯನ್ನು ಪ್ರಾರಂಭಿಸದೇ ಇರುವ ಬಗ್ಗೆ 
ಮಾನ್ಯ ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


10 


—10- 

39. ಶ್ರೀ ಆರ್‌. ಅಶೋಕ ಮತ್ತು ಶ್ರೀ ಪಿ. ರಾಜೀವ್‌ ಇವರುಗಳು - ನಿವೃತ್ತ ಪೊಲೀಸ್‌ 
ಅಧಿಕಾರಿ ಮತ್ತು ಸಿಬ್ಬಂಧಿಗಳಿಗೆ ಆರೋ ಗ್ಯ ಭಾಗ್ಯ ಯೋಜನೆಯೂ ಸೇರಿದಂತೆ ಇನ್ನಿತರೆ 
ಬೇಡಿಕೆಗಳನ್ನು ಮಂಜೂರು ಸ. ಬಗ್ಗ ಮಾನ್ಯ ಗೃಹ ಸಚಿವರ ಸ 
ಇಟು. 


40ಶ್ರೀ ಗುರು ಪಾಟೀಲ ಶಿರವಾಳ ಇವರು : ರಾಜ್ಯದಲ್ಲಿ ಸ್ನಾತಕೋತ್ತರ ವೈದ್ಯಕೀಯ 
ಸೀಟುಗಳಲ್ಲಿ ರಾಜ್ಯದ ವಿದ್ಯಾರ್ಥಿಗಳಿಗಾಗಿ ಸರ್ಕಾರೇತರ ಕಾಲೇಜುಗಳಲ್ಲಿ ಖಾಸಗೀ 
ಸೀಟುಗಳನ್ನು ಮಹಾರಾಷ್ಟ್ರ ಇ ಗುಜರಾತ್‌ ರಾಜ್ಯಗಳಲ್ಲಿದ್ದಂತೆ ಸೀಟುಗಳನ್ನು 
ಹೆಚ್ಚಿಸುವ ಬಗ್ಗೆ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರ ಸಮ್‌ ಸೆಳೆಯುವುದು. 


41ಶ್ರೀ ವಿ. ಸುನೀಲ್‌ ಕುಮಾರ್‌ ಇವರು ಗೇರುಬೀಜ ಸಂಸ್ಕರಣ ಘಟಕಗಳಲ್ಲಿ 
ದುಡಿಯುತ್ತಿರುವ ಕಾರ್ಮಿಕರಿಗೆ ಕನಿಷ್ಠ ವೇತನ ನಿಗಧಿ ಮಾಡಲು ಸೂಕ್ತ ಕ್ರಮ 
ಕೈಗೊಳ ವ ಬಗ್ಗೆ ಮಾನ್ಯ ಕಾರ್ಮಿಕ ಸಚಿವರ ಗಮನ ಸೆಳೆಯುವುದು. 


42.ಶ್ರೀ ಎನ್‌. ಹೆಚ್‌. ಕೋನರೆಡ್ಡಿ ಇವರು -- ಗದಗ ಜಿಲ್ಲೆ ಶಿರಹಟ್ಟಿ ಮತ್ತು ಮುಂಡರಗಿ 
ತಾಲ್ಲೂಕುಗಳಲ್ಲಿ ಹರಡಿಕೊಂಡಿರುವ ಕಪ್ಪತ್ತಗುಡ್ಡ ಅರಣ್ಯ ಪ್ರದೇಶವನ್ನು “ಸಂರಕ್ಷಿತ 
ಪ್ರದೇಶ” ವೆಂದು ಆದೇಶ ಹೊರಡಿಸಿದ್ದರೂ ಸಹ ಆಗಿಂದಾಗ್ಗೆ ಅರಣ್ಯ ಲೂಟಿ ಮತ್ತು 
ಬೆಂಕಿ ಹಚ್ಚುವ ಕೆಲಸಗಳು ನಡೆಯುತ್ತಿರುವುದರ ಬಗ್ಗೆ ಮಾನ್ಯ ಅರಣ್ಯ ಸಚಿವರ ಗಮನ 


ಸೆಳೆಯುವುದು. 
5. ಅರ್ಧ ಗಂಟೆ ಕಾಲಾವಧಿ ಚರ್ಚೆ | 


|. ಶ್ರೀ ಶಿವಾನಂದ ಎಸ್‌. ಪಾಟೀಲ ಮತ್ತು ಶ್ರೀ ಬಿ.ಆರ್‌. ಪಾಟೀಲ್‌ ಅವರು "ಉತ್ತರ 
ಕರ್ನಾಟಕದ ಕಲಬುರಗಿ, ಬೀದರ, ಯಾದಗಿರಿ, ರಾಯಚೂರು ಹಾಗೂ ವಿಜಯಪುರ 
ಜಿಲ್ಲೆಗಳಲ್ಲಿ ಕಳೆದ ಹಂಗಾಮಿನಲ್ಲಿ ಉತ್ಪಾದನೆಯಾಗಿರುವ ತೊಗರಿ ಖರೀದಿಯಾಗದಿರುವ 
ಬಗ್ಗೆ ” ದಿನಾ೦ಕ:20.03.2017ರ ಗಮನ ಸೆಳೆಯುವ ಸೂಚನೆಯಲ್ಲಿ ಒದಗಿಸಿರುವ 
ಉತ್ತರಕ್ಕೆ ಸಂಬಂಧಿಸಿದಂತೆ ಅರ್ಧ ಗಂಟೆ ಕಾಲ ಚರ್ಚಿಸುವುದು. 


ಸ್‌. ಮೂರ್ತಿ 
ಕಾರ್ಯದರ್ಶಿ(॥/0) 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
http://kla.kar.nic.in/assembly/lob/lob.htm 


